ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2185 
2 ಸದಸ್ಯರಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
: ; (ಸೃಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರಿಸುವ ದಿನಾಂಕ 25.03.2021 


ಮಾನ್ಯ ಯೋಜನೆ, ಕಾರ್ಯಕ್ರಮ ಸಂಯೋಜನೆ 


ಉತ್ತರಿಸುವ ಸಚಿವರು 
j ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು. 
ಕ. ¥ 
ಪಕ ಉತ್ತರ 
(ಅ) | ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಡಿಯಲ್ಲಿ ಕಿಯಾ 
'| ಯೋಜನೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳಿಂದ 
ಆಡಳಿತಾತ್ಮಕ ಅನುಮೋದನೆ ದೊರೆತ ಮೇಲೂ 
ರಾಜ್ಯದಲ್ಲಿ ಸುಮಾರು 1200ಕ್ಕೂ ಅಧಿಕ ಹೌದು, ಬಂದಿದೆ 
ಕಾಮಗಾರಿಗಳು ಇನ್ನೂ ಪ್ರಾರಂಭಬಾಗಿಲ್ಲದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
(ಆ) | ಆಡಳಿತಾತ್ಮಕ ಅನುಮೋದನೆ ದೊರೆತರೂ | ನಿವೇಶನದ ತೊಂದರೆ, PRED/PWD/KRIDL 
ಕಾಮಗಾರಿ ಆರಂಭವಾಗದಿರಲು ಕಾರಣವೇನು; ಮುಂತಾದ ಅನುಷ್ಠಾನ ಏಜೆನ್ಸಿಗಳು, 


ಅಭಿಯಂತರುಗಳಿಂದ ತಾಂತ್ರಿಕ ಅನುಮೋದನೆ 
ವಿಳಂಬ, ಗುತ್ತಿಗೆದಾರರ ನಿಗದಿತ ಕಾಲಾವಧಿಯಲ್ಲಿ 
ಕಾಮಗಾರಿ ಪ್ರಾರಂಭಿಸದೇ ಇರುವುದು ಮತ್ತು ಮಾನ್ಯ 


ಶಾಸಕರುಗಳು ಕಾಮಗಾರಿಗಳ ಬದಲಿ ಪ್ರಸ್ತಾವನೆ 


ಸಲ್ಲಿಸುವುದು ಇತ್ಯಾದಿ ಕಾರಣಗಳಿಂದ ಆಡಳಿತಾತ್ಮಕ 
ಅನುಮೋದನೆ , ದೊರೆತರೂ ಕಾಮಗಾರಿ 
ಆರಂಭವಾಗಿರುವುದಿಲ್ಲ ಎಂಬುದು ಜಿಲ್ಲಾಧಿಕಾರಿಗಳ 
ಅಭಿಪ್ರಾಯವಾಗಿದೆ. 


(೫) | ಕಳೆದ "ಎರಡು ವರ್ಷಗಳಲ್ಲಿ ಸಾಸಾರ 
ಪುದೇಶಾಭಿವೃದ್ಧಿ ನಿಧಿಯಡಿ. ರಾಜ್ಯದಲ್ಲಿ |: 
ಬಿಡುಗಜಿಗೊಂಡ ಅನುದಾನ/ಖರ್ಚಾದ ಅನುದಾನ 
ಹಾಗೂ ಬಾಕಿ ಉಳಿದಿರುವ ಅನುದಾನವೆಷ್ಟು; 


(ಮಾಹಿತಿ ನೀಡುವುದು) 


ಅಳೆದ ಎರಡು ವರ್ಷಗಳಲ್ಲಿ ಶಾಸಕರ 
ಪ್ರದೇಶಾಭಿವೃದ್ಧಿ ನಿಧಿಯಡಿ ರಾಜ್ಯದಲ್ಲಿ 
ಬಿಡುಗಡೆಗೊಂಡ ಅನುಬಾನ/ಖರ್ಚಾದ ಅನುದಾನ 
ಹಾಗೂ ಬಾಕಿ ಉಳಿದಿರುವ ಅನುದಾನದ ವಿವರಗಳು 
ಕೆಳಕಂಡಂತಿವೆ: 


(ರೂ.ಕೋಟಿಗಳಲ್ಲಿ) 


ಬಿಡುಗಡೆಯಾದ 
ಅಸುದಾನ 


ವರ್ಷ 


2018-19 


2019-20 


ಹ ಪ್ರಶ್ನೆ ಉತ್ತರ 
(ಈ) | ಬೆಳಗಾವಿ ಜಿಲ್ಲೆಗೆ ಕಳೆದ ಎರಡು ವರ್ಷಗಳ | ಬೆಳಗಾವಿ ಜಿಲ್ಲೆಗೆ ಕಳೆದ ಎರಡು ವರ್ಷಗಳ 
ಅವಧಿಯಲ್ಲಿ ಶಾಸಕರ ಪ್ರಜೀಶಾಭಿವೃದ್ದಿ ನಿಧಿಯಡಿ | ಅವಧಿಯಲ್ಲಿ ಶಾಸಕರ ಪ್ರದೇಶಾಭಿವೃದ್ದಿ ನಿಧಿಯಡಿ 
ಬಿಡುಗಡೆಗೊಂಡ ಅನುದಾನ/ಖರ್ಚಾದ ಅನುದಾನ | ಬಿಡುಗಡೆಗೊಂಡ ಅನುದಾನ/ಖರ್ಚಾದ ಅನುದಾನ 
ಹಾಗೂ' ಬಾಕಿ ಉಳಿದಿರುವ ಅನುದಾನದ ಬಗ್ಗೆ | ಹಾಗೂ ಬಾಕಿ ಉಳಿದಿರುವ ಅನುದಾನದ ವಿವರಗಳು 
ಮಾಹಿತಿ ನೀಡುವುದು; ಕೆಳಕಂಡಂತಿವೆ: 
(ಕೂಕೋಟಿಗಳಲ್ಲಿ) 
ಬಾಕಿ 
ವರ್ಷ , ದ ವೆಚ್ಚ: |, ಉಳಿದಿರುವ 
- 2 K ಅನುದಾನ 
2018-19 | 000] 1072) 15161 
, || 2019-20 12.01 | 105.79 3758 | 
ಸದನವು ಇ ಕವನ ವಘಸಾಂನತತು ಡೆ. 
(ಈ) | ಬೆಳಗಾವಿ ಜಿಲ್ಲೆಯಲ್ಲಿ ಕಳದ ಎರಡು ವರ್ಷಗಳಲ್ಲಿ 


'ಪ್ರಾರಂಭವಾಗದ . ಕಾಮಗಾರಿಗಳು 


| ಶಾಸಕರ ಪ್ರದೇಶಾಭಿವೃದ್ದಿ ನಿಧಿಯಡಿ, ಕ್ರಿಯಾ 


ಯೋಜನೆ ಸಲ್ಲಿಸಿ 
ಅನುಮೋದನೆಗೊಂಡರೂ 


ಜಿಲ್ಲಾಧಿಕಾರಿಗಳಿಂದ 

ಇನ್ನೂ 
- ಯಾವುವು; 
(ಮಾಹಿತಿ ನೀಡುವುದು) 


ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಸಂಖ್ಯೆ: ಪಿಡಿಎಸ್‌ 36 ಕೆಎಲ್‌ಎಸ್‌ 2021 


(ಡಾ ಹ 


"ಯೋಜನೆ, ದ A 
ಮತ್ತು ನಲನ ಇಲಾಖೆ ' . 


4 


ಅಂದಾಜು ಮೊತ್ತ 
(ರೂ.ಗಳಲ್ಲಿ) 


ಕಾಮಗಾರಿಗಳ ವಿವರ 


2 
ಖಾನಾಪೊರ `'ತಾಲೂಕಿನ ಗರ್ಲಗುಂಜಿ ಗ್ರಾಮದ ವಿಪಿಸಿ ನಂ 360 ರಲ್ಲಿ 


ಸಾರ್ವಜನಿಕ ಸಮುದಾಯ ಭವನ ನಿರ್ಮಾಣ 


ರಾಮೆದುರ್ಗ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಆಸ್ತಿ ನಂ 111 ರಲ್ಲಿ ಬಸ್‌ ನಿಲ್ದಾಣ 
500000.00 


ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಗ್ರಾಮದಲ್ಲಿ ಆಸ್ತಿ ನಂ 623 ರಲ್ಲಿ ಬಸ್‌ ನಿಲ್ದಾಣ 
| 500000.00 
ರಾಮದುರ್ಗ ಗಾವುದ ಚುಂಚೆನೊರು` ಗ್ರಾಮದ ಬಡಿಗೇರ ಸರ್ಕಲ್‌ ಹತ್ತಿರ ಆಸ್ತಿ 
4 500000.00 
ನಂ 1307 ರಲ್ಲಿ ಸಾರ್ವಜನಿಕ ಸಮುದಾಯ ಭವನ 
೨ ಲಳ ಲ ಸ p) ಪ 
500000.00 
- ಜಮಾದಾರ ಖಾನ್‌ ಇವರ ಮನೆಯವರೆಗೆ ಕಾಂಕ್ರೀಟ್‌ ರಸ್ತೆ ಮಾಡುವದು 


ಬೆಳಗಾವಿನಗರದ್‌' ಪಾಟೀಲ ಗಲ್ಲಿಯ ಬ್ರಹ್ಮಲಿಂಗೇಶ್ವರ 'ದೇವಸ್ಥಾನದ ಹತ್ತಿರ 
500000.00 
ಸಮುದಾಯ ಭವನ ನಿರ್ಮಾಣ 
ಖಾನಾಪೊರ ತಾಲೂಕಿನ ಕರಂಬಂಳೆ ಗ್ರಾಮದ ವಿಪಿಸಿ ನಂ 278 ರಲ್ಲ ಸಾರ್ವಜನಿಕ 
. 500000.00 
ಸಮುದಾಯ ಭವನ ನಿರ್ಮಾಣ 


ಸವದತ್ತಿ ತಾಲೂಕಿನೆ ಹಿರೇಬುದನೂರ ಗ್ರಾಮದೆ `ಶ್ರೀ ಫಕೀರೇಶ್ನರ್ಧ ಕಲ್ಲೇಶ್ವರ 


2 


& 
[ed 
4 
a 
Kd 
೫ 
4 
ಫ 
[38 
p: 
$ 
8 
b 
5) 
[el 
ty 


of 


[38 


ವಸ್ಥಾನದ ಹತ್ತಿರ ಸಾರ್ವಜನಿಕ ಸಮುದಾಯ ಭವನ ನಿರ್ಮಾಣ 


ತೊರೆ 'ತಾಲೂಕಿನೆ `ಕಡತನಾಳ ಗ್ರಾಮದೆ ಶ್ರೀ ಬೀರೇಶ್ವರ ದೇವಸ್ಥಾನದ ಹತ್ತಿರ 
500000.00 
ರ್ವಜನಿಕ ಸಮುದಾಯ ಭವನ ನಿರ್ಮಾಣ | 
ರ ತಾರೂಕನ`ಶಿಂಗದಳ್ಳಿ ಗ್ರಾಮದ `ಶ್ರೀ ಹನುಮಾನ ದೇವಸ್ಥಾನದ ಹತ್ತಿರ 
400000.00 
ಸಾರ್ವಜನಿಕ ಸಮುದಾಯ ಭವನ ನಿರ್ಮಾಣ 
7 ಳೆ ಗ್ರಾಮದ ಶ್ರೀ`ಹೆ ದೇ ಸ್ಥಾನದ ಹತ್ತಿರ 
400000.00 
ಸಾರ್ವಜನಿಕ ಸಮುದಾಯ ಭವನ ನಿರ್ಮಾಣ 
ತ್ಹೊರ`ತಾಲೂಕಿನೆ ನಿಂಗಾಪೊರೆ ಗ್ರಾಮದೆ ಶ್ರೀ ಗ್ರಾಮದೇವಿ ದೇ ಸ್ಥಾನದ ಹುತ್ತಿರ 
500000.00 
» |ಸಾರ್ವಜನಿಕ ಸಮುದಾಯ ಭವನ ನಿರ್ಮಾಣ 
ತತ್ತೊರ ತಾಲೂಕಿನೆ`ಎತ್ತಿನಕೇರೆ ಗ್ರಾಮದೆ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಹತ್ತಿರ 
400000.00 
ಸಾರ್ವಜನಿಕ ಸಮುದಾಯ ಭವನ ನಿರ್ಮಾಣ 


& 
9 
2 
p 
g 
] 


[= 


[ee [ m [ee 
ದಂ ಶ್ರ ಲ 


